KA/ BG-GPO/2515/AVPP-47/2006-2008 





ಲ 


ಕರ್ನಾಟಕ ರಾಜ್ಯಪತ್ರ 


ವಾ ಹಿ 
ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೧ | ಬೆಂಗಳೂರು, ಗುರುವಾರ, ನವೆಂಬರ್‌ ೨, ೨೦೦೬ (ಕಾರ್ತಿಕ ೧೧, ಶಕ ವರ್ಷ ೧೯೨೮) ಸಂಚಿಕೆ ೪೩ 


ಭಾಗ - ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು. 








ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 422 ಸಅಸೇ 2006, ಬೆಂಗಳೂರು, ದಿನಾಂಕ: 19ನೇ ಸೆಪ್ಟೆಂಬರ್‌ 2006 
2007ನೇ ಸಾಲಿನಲ್ಲಿ 58 ವರ್ಷಗಳ ವಯೋಮಿತಿಯನ್ನು ಪೂರ್ಣಗೊಳಿಸಿರುವ ಕರ್ನಾಟಕ ಸರ್ಕಾರ ಸಚಿವಾಲಯದಲ್ಲಿನ ಈ ಕೆಳಕಂಡ 
ಅಧಿಕಾರಿಗಳು ಅವರುಗಳ ಹೆಸರುಗಳ ಮುಂದೆ ಸೂಚಿಸಿರುವ ದಿನಾಂಕಗಳಂದು ಸರ್ಕಾರಿ ಸೇವೆಯಿಂದ ವಯೋ ನಿವೃತ್ತಿಯನ್ನು ಹೊಂದಲಿದ್ದಾರೆ ಕ 







































































ಕ್ರಮ ಅಧಿಕಾರಿಗಳ ಹೆಸರು, ಪದನಾಮ ಮತ್ತು ಕಾರ್ಯನಿರ್ವಹಿಸುತ್ತಿರುವ ಇಲಾಖೆ ಜನ್ಮ ವಯೋ ನಿವೃತ್ತಿ 
ಸಂಖ್ಯೆ ಶ್ರೀ : ಶ್ರೀಮತಿ ದಿನಾಂಕ ಹೊಂದಲಿರುವ ದಿನಾಂಕ 
1 2 3 4 
ಜನವರಿ 
1 ಎಂ. ಲೋಕರಾಜ್‌, ಜಂಟಿ ಕಾರ್ಯದರ್ಶಿ, ಇಂಧನ ಇಲಾಖೆ 09.01.1949 31.01.2007 
ಫೆಬ್ರವರಿ 
2 ವಿ.ವೆಂಕಟೇಶಮೂರ್ತಿ, ಅಧೀನ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ 04.02.1949 28.02.2007 
3 ಎಂ.ಜೆ.ಆಲಿ ಮೆಹ್ಲಿ, ಅಧೀನ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ. 05.02.1949 28.02.2007 
4 ಎಸ್‌.ದಿವಾಕರ್‌, ಉಪ ಕಾರ್ಯದರ್ಶಿ, ಶಿಕ್ಷಣ ಇಲಾಖೆ. 07.02.1949 28.02.2007 
5 | ಎಫ್‌.ಆರ್‌.ಸಂಬರಗಿ, ಅಧೀನ ಕಾರ್ಯದರ್ಶಿ, 21.02.1949 28.02.2007 
ಕನ್ನಡ ಸಂಸ್ಕೃತಿ ಹಾಗೂ ವಾರ್ತಾ ಪ್ರವಾಸೋದ್ಯಮ ಇಲಾಖೆ 
ಮಾರ್ಚ್‌ 
6 | ರೇವಣ್ಣಗೌಡ, ಉಪ ಕಾರ್ಯದರ್ಶಿ, ಲೋಕೋಪಯೋಗಿ ಇಲಾಖೆ (ಸೇವೆಗಳು) 06.03.1949 31.03.2007 
ಜಿ.ಕೆ.ಬೋರೇಗೌಡ, ಕಾರ್ಯದರ್ಶಿ, ಸಂ.ವ್ಯ.ಶಾ.ರ. ಇಲಾಖೆ. 25.03.1949 31.03.2007 
ವಿ.ಆರ್‌ .ಇಳಕಲ್‌, ಅಧೀನ ಕಾರ್ಯದರ್ಶಿ, ಗ್ರಾ.ಅ. ಮತ್ತು ಪಂ.ರಾಜ್‌ ಇಲಾಖೆ 01.04.1949 31.03.2007 
(ಸೇವೆಗಳು) 
ಏಪ್ರಿಲ್‌ 
9 ಎನ್‌.ಪ್ರಭಾಕರ್‌, ಉಪ ಕಾರ್ಯದರ್ಶಿ, ಕಂದಾಯ ಇಲಾಖೆ 04.04.1949 30.04.2007 
10 ವೈ.ಜೆ.ಅಗರಖೇಡ್‌, ಅಧೀನ ಕಾರ್ಯದರ್ಶಿ, ಸಿ.ಆ.ಸು.ಇಲಾಖೆ (ಆಡಳಿತ-2) 07.04.1949 30.04.2007 
11 | ಡಿ.ಬಿ.ಗಣಾಚಾರಿ, ಅಧೀನ ಕಾರ್ಯದರ್ಶಿ, 15.04.1949 30.04.2007 
(ಉಪ ನಿರ್ದೇಶಕರು-ಕ.ಸ.ಸ.ತರಬೇತಿ ಸಂಸ್ಥೆ) 
12 | ಆರ್‌.ಸೀತಾರಾಮರಾಜು, ಆಪ್ತ ಕಾರ್ಯದರ್ಶಿ, ಗ್ರೇಡ್‌-2, ಜಲಸಂಪನ್ಮೂಲ ಇಲಾಖೆ, 26.04.1949 30.04.2007 
(ಪ್ರಧಾನ ಕಾರ್ಯದರ್ಶಿ ಆಪ್ತ ಶಾಖೆ) 





( ೬೧೭ ) 
























































೬೧೮ ಕರ್ನಾಟಕ ರಾಜ್ಯಹತ್ರ, ಗುರುವಾರ ನವೆಂಬರ್‌ ೨, ೨೦೦೬ ಭಾಗ - ೨ 
ಕ್ರಮ ಅಧಿಕಾರಿಗಳ ಹೆಸರು, ಪದನಾಮ ಮತ್ತು ಕಾರ್ಯನಿರ್ವಹಿಸುತ್ತಿರುವ ಇಲಾಖೆ ಜನ್ಮ ವಯೋ ನಿವೃತ್ತಿ 
ಸಂಖ್ಯೆ ಶ್ರೀ : ಶ್ರೀಮತಿ ದಿನಾಂಕ ಹೊಂದಲಿರುವ ದಿನಾಂಕ 

ಮೇ 
13 | ಕೆ. ವಾಸುದೇವ ಹೆಬ್ಬಾರ್‌, ಉಪ ಕಾರ್ಯದರ್ಶಿ, (ವಿಶೇಷಾಧಿಕಾರಿ-ಬ್ಯಾಂಕಿಂಗ್‌) 06.05.1949 31.05.2007 
ಆರ್ಥಿಕ ಇಲಾಖೆ 
14 | ಎಸ್‌. ಗವಿಯಯ್ಯ, ಅಧೀನ ಕಾರ್ಯದರ್ಶಿ, ಲೋಕೋಪಯೋಗಿ ಇಲಾಖೆ 08.05. 1949 31.05.2007 
(ಸೇವೆಗಳು) 
15 | ಟಿ.ರಂಗನಾಥ್‌, ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ದಿ ಇಲಾಖೆ 18.05.1949 31.05.2007 
16 | ಎಂ.ಎಸ್‌.ಮರುಳಸಿದ್ದಯ್ದ, ಉಪ ಕಾರ್ಯದರ್ಶಿ (ಆಂ.ಆ.ಸ.) ನಗರಾಭಿವುದ್ದಿ ಇಲಾಖೆ 19.05.1949 31.05.2007 
17 | ಬಾಣದರಂಗಪ್ಪ, ಅಧೀನ ಕಾರ್ಯದರ್ಶಿ, ಸಹಕಾರ ಇಲಾಖೆ 01.06.1949 31.05.2007 
ಜೂನ್‌ 
18 ಸಿ.ಹಲಗಾನಾಯಕ್‌, ಆಪ್ತ ಕಾರ್ಯದರ್ಶಿ ಗ್ರೇಡ್‌-2, ವಸತಿ ಸಚಿವರ ವಿಶೇಷಾಧಿಕಾರಿ 04.06.1949 30.06.2007 
19 | ಕೆ.ಸಾಂಬಶಿವಂ, ಅಧೀನ ಕಾರ್ಯದರ್ಶಿ, ಸಹಕಾರ ಇಲಾಖೆ 10.06.1949 30.06.2007 
20 | ವಿ.ಆರ್‌.ಗಾಯಕವಾಡ್‌, ಉಪ ಕಾರ್ಯದರ್ಶಿ, (ವಿಶೇಷಾಧಿಕಾರಿ) ಕಂದಾಯ ಇಲಾಖೆ 15.06.1949 30.06.2007 
21 | ಕೆ.ಆರ್‌.ರಾಮದುರ್ಗ್‌, ಉಪ ಕಾರ್ಯದರ್ಶಿ, 5ನೇ ರಾಜ್ಯ ವೇತನ ಆಯೋಗ 17.06.1949 30.06.2007 
22 ಎಸ್‌.ಎಂ.ಶೆಟ್ಟಿ, ಅಧೀನ ಕಾರ್ಯದರ್ಶಿ, (ಸಹಾಯಕ ನಿರ್ದೇಶಕರು-ಮಹಿಳಾ ಮತ್ತು 18.06.1949 30.06.2007 
ಮಕ್ಕಳ ಅಭಿವೃದ್ದಿ ನಿರ್ದೇಶನಾಲಯ) 
23 | ಕೆ.ಎನ್‌.ಗಾಯತ್ರಿ, ಉಪ ಕಾರ್ಯದರ್ಶಿ (ಆಂ.ಆ.ಸ.) ಆ.ಕು.ಕ. ಇಲಾಖೆ 19.06.1949 30.06.2007 
24 | ಬಿ.ರಾಮಪ್ಪ, ಅಧೀನ ಕಾರ್ಯದರ್ಶಿ, ಸಾರಿಗೆ ಇಲಾಖೆ 20.06.1949 30.06.2007 
25 | ಎಸ್‌.ಕೆ.ಪುರುಷೋತ್ತಮ, ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ 21.06.1949 30.06.2007 
(ಎಸ್‌.ಎಸ್‌.ಎಲ್‌.ಆರ್‌.) 
26 | ಎಸ್‌.ಅಂಬಾಜಿರಾವ್‌, ಜಂಟಿ ನಿರ್ದೇಶಕರು, ಯೋಜನಾ ಇಲಾಖೆ 29.06.1949 30.06.2007 





ಜುಲೈ 





27 
28 


ಎಂ.ವಿ.ಜಗನ್ನಾಥಗುಪ್ತ, ಅಧೀನ ಕಾರ್ಯದರ್ಶಿ, ಸಿ.ಆ.ಸು.ಇಲಾಖೆ (ಲೆಕ್ಕಪತ್ರ-2) 
ಬಿ.ಎನ್‌.ಲಕ್ಷ್ಮೀ, ಅಧೀನ ಕಾರ್ಯದರ್ಶಿ, ಯೋಜನಾ ಇಲಾಖೆ 


19.07.1949 
01.08.1949 


31.07.2007 


TENSE 


31.07.2007 





ಆಗಸ್‌ 


0 _ಐ್ಲ ರ ಛಂ [| 
























































29 | ಹುಲಿಯಪ್ಪ, ಉಪ ಕಾರ್ಯದರ್ಶಿ, ಆ.ಕು.ಕ. ಇಲಾಖೆ 02.08.1949 31.08.2007 
30 | ಸಪ್ಪರ್‌ ಬೇಗ್‌, ಉಪ ಕಾರ್ಯದರ್ಶಿ (ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ಅಲ್ಪ 08.08.1949 31.08.2007 
ಸಂಖ್ಯಾತರ ಆಯೋಗ) 
31 | ಜೆ.ರಾಘವೇಂದ್ರಾಚಾರ್‌, ಉಪ ಕಾರ್ಯದರ್ಶಿ, ಕಂದಾಯ ಇಲಾಖೆ 22.08.1949 31.08.2007 
32 | ಕೆ.ಎಸ್‌.ಶ್ಯಾಮಸುಂದರ, ಅಧೀನ ಕಾರ್ಯದರ್ಶಿ, ಗ್ರಾ.ಅ. ಮತ್ತು ಪಂ.ರಾಜ್‌ ಇಲಾಖೆ 28.08.1949 31.08.2007 
ಸೆಪ್ಟೆಂಬರ್‌ 
33 | ರೆಜಿನಾಲ್ಡ್‌ ಜೆ.ಸಿ.ಡಿಸೋಜಾ, ಅಧೀನ ಕಾರ್ಯದರ್ಶಿ, ಸಿ.ಆ.ಸು.ಇಲಾಖೆ 01.10.1949 30.09.2007 
(ಶಿಷ್ಟಾಚಾರ-ವಿಮಾನ ನಿಲ್ದಾಣ) 
ಅಕ್ಟೋಬರ್‌ 
34 | ಹೆಚ್‌.ಸಿ.ನಾಗೇಂದ್ರ, ಉಪ ಕಾರ್ಯದರ್ಶಿ, ಒಳಾಡಳಿತ ಇಲಾಖೆ 05.10.1949 31.10.2007 
35 | ಸಿ.ಎಸ್‌.ಎಸ್‌.ಶರ್ಮ, ಉಪ ಕಾರ್ಯದರ್ಶಿ, ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ವಾರ್ತಾ 24.10.1949 31.10.2007 
ಪ್ರವಾಸೋದ್ಯಮ ಇಲಾಖೆ 
ನವೆಂಬರ್‌ 
36 ಶ್ರೀಮತಿ ಆರ್‌.ಚಂದ್ರಶೇಖರ್‌, ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ 11.11.1949 30.11.2007 
37 | ಹೆಚ್‌.ವಿಶ್ವನಾಥ್‌, ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ದಿ ಇಲಾಖೆ (ಬಿ.ಡಿ.ಎ.) 28.11.1949 30.11.2007 
ಡಿಸೆಂಬರ್‌ | 
38 | ಕೆ.ಟಿ.ಯಶವಂತರಾವ್‌, ಅಧೀನ ಕಾರ್ಯದರ್ಶಿ, ಕಾರ್ಮಿಕ ಇಲಾಖೆ 10.12.1949 31.12.2007 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌. 1807 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು-2) 





ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨, ೨೦೦೬ ೬೧೯ 





ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 82 ಸೇಇಮು 2006, ಬೆಂಗಳೂರು, ದಿನಾಂಕ: 25ನೇ ಸೆಪ್ಟೆಂಬರ್‌ 2006 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 82 ಸೇಇಮು 06, ದಿನಾಂಕ: 17.08.2006 ಕ್ರಮ ಸಂಖ್ಯೆ: 11 ರಲ್ಲಿ ಶ್ರೀ ಆರ್‌.ಬಸವರಾಜ್‌, ಅಪರ 
ನಿರ್ದೇಶಕರು, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ಮತ್ತು ಕ್ರಮ ಸಂಖ್ಯೆ: 3 ರಲ್ಲಿನ ಶ್ರೀ ಜೆ.ಆರ್‌.ಕೆ.ಕರಡಿ, ಪ್ರಧಾನ ಇಂಜಿನಿಯರ್‌ ಇವರುಗಳ ಜನ್ಮ 
ದಿನಾಂಕ ಮತ್ತು ನಿವೃತ್ತಿ ದಿನಾಂಕಗಳನ್ನು ಈ ಕೆಳಕಂಡಂತೆ ತಿದ್ದಿ ಓದಿಕೊಳ್ಳತಕ್ಕದ್ದು. 























ಅಧಿಕಾರಿಗಳ ಹೆಸರು ಪ್ರಸ್ತುತ ನಮೂದಿತವಾಗಿರುವ ತಿದ್ದಿ ಓದಿಕೊಳ್ಳಬೇಕಾದ 
ಜನ್ಮದಿನಾಂಕ ನಿವೃತ್ತಿ ದಿನಾಂಕ ಜನ್ಮದಿನಾಂಕ ನಿವೃತ್ತಿ ದಿನಾಂಕ 
ಕ್ರ.ಸಂ.11 
06.10.1949 31.10.2007 10.06.1949 30.06.2007 
ಶ್ರೀ ಆರ್‌. ಬಸವರಾಜ 
ಕ್ರ.ಸಂ. 3 
16.04.1949 30.04.2007 14.06.1949 30.06.2007 
ಶ್ರೀ ಜೆ.ಆರ್‌.ಕೆ.ಕರಡಿ 














ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌. 1810 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು-2) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 211 ಸಅರ 2005, ಬೆಂಗಳೂರು, ದಿನಾಂಕ: 20ನೇ ಸೆಪ್ಟೆಂಬರ್‌ 2006 
ಶ್ರೀಮತಿ ಎಸ್‌.ಆರ್‌.ವತ್ಸಲ, ಸರ್ಕಾರದ ಅಧೀನ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ ಇವರಿಗೆ 10 ದಿನಗಳ ಗಳಿಕೆ ರಜೆಯನ್ನು ದಿನಾಂಕ: 
14.9.2006 ರಿಂದ 23.9.2006 ರವರೆಗೆ (ಉ.ದಿ.ಸೇ) ಮಂಜೂರು ಮಾಡಲಾಗಿದೆ. ರಜೆಯು ಮುಗಿದ ನಂತರ ಅಧಿಕಾರಿಯವರನ್ನು ಅದೇ ಹುದ್ದೆಯಲ್ಲಿ 
ಮುಂದುವರೆಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌. 1808 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು-2) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 268 ಸಅರ 2005, ಬೆಂಗಳೂರು, ದಿನಾಂಕ: 20ನೇ ಸೆಪ್ಟೆಂಬರ್‌ 2006 
ಶಿಕ್ಷಣ ಇಲಾಖೆಯ ಸರ್ಕಾರದ ಅಧೀನ ಕಾರ್ಯದರ್ಶಿ ಶ್ರೀ ಎಂ.ಎನ್‌.ಸೋಮಶೇಖರ್‌ ಇವರಿಗೆ ವೈದ್ಯಕೀಯ ಕಾರಣದ ಮೇಲೆ 10 
ದಿನಗಳ ಪರಿವರ್ತಿತ ರಜೆಯನ್ನು ದಿನಾಂಕ: 22.8.2006 ರಿಂದ 31.8.2006 ರವರೆಗೆ (ಉ.ದಿ.ಸೇ) ಮಂಜೂರು ಮಾಡಲಾಗಿದೆ. ರಜೆಯು ಮುಗಿದ 
ನಂತರ ಅಧಿಕಾರಿಯವರನ್ನು ಅದೇ ಹುದ್ದೆಯಲ್ಲಿ ಮುಂದುವರೆಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌. 1809 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು-2) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 197 ಆಸೇವ 2006, ಬೆಂಗಳೂರು, ದಿನಾಂಕ: 25ನೇ ಸೆಪ್ಟೆಂಬರ್‌ 2006 
ಶ್ರೀ ರುದ್ರಪ್ಪ, ಕೆ.ಎ.ಎಸ್‌. (ಹಿರಿಯ ಶ್ರೇಣಿ) ಅಧಿಕಾರಿ ಇವರನ್ನು ಅಧಿಸೂಚನೆ ಸಂಖ್ಯೆ: ಸಿಆಸುಇ 197 ಆಸೇವ 2006, ದಿನಾಂಕ: 
18.09.2006 ರಲ್ಲಿ ಮನೆ ಬಾಡಿಗೆ ನಿಯಂತ್ರಣಾಧಿಕಾರಿ (ಉತ್ತರ ವಲಯ), ಬೆಂಗಳೂರು ಹುದ್ದೆಗೆ ವರ್ಗಾಯಿಸಿ ನೇಮಿಸಿದ್ದ ಆದೇಶವನ್ನು ರದ್ದುಗೊಳಿಸಿ 
ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಆಯುಕ್ತರು, ನಗರಸಭೆ, ಯಲಹಂಕ, ಬೆಂಗಳೂರು 
ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆಯ ವಶಕ್ಕೆ ನೀಡಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌. 1811 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು-2) 
PERSONNEL AND ADMINISTRATIVE REFORMS SECRETARIAT 


NOTIFICATION No. DPAR 167 SPS 2006, Bangalore, Dated: 20th September 2006 
The following IPS probationers of 2004 batch borne on the cadre of Karnataka are posted against 











them:- 
Sl.No. Name of the officer Designation & place of posting 
1 Sri Sandeep Patil, IPS Assistant Superintendent of Police, Bellary Rural 
(KN 2004) Bus-Division, Bellary District. 
2 Dr. P.S. Harsha, IPS Assistant Superintendent of Police, Puttur Sub- 
(KN 2004) Division, Dakshina Kannada District. 

















೬೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨, ೨೦೦೬ ಭಾಗ - ೨ 




















Sl.No. Name of the officer Designation & place of posting 
3 Shri Labhu Ram, IPS Assistant Superintendent of Police, Karkala Sub- 
(KN 2004) Division, Udupi District. 
4 Shri Vikash Kumar Vikash, IPS Assistant Superintendent of Police, Shahabad 
(KN 2004) Sub-Division, Gulbarga District. 











By Order and in the name of the Governor of Karnataka, 
K. SUDHAKARA SHETTY 
PR- 1812 Under Secretary to Government, 
Department of Personnel and Administrative Reforms (Services-1). 
NOTIFICATION 
No. DPAR 167 SPS 2006, Bangalore, Dated: 25th September 2006 
Sri Vikash Kumar Vikash, IPS (KN 2004), under orders of transfer as Assistant Superintendent of 
Police, Shahabad Sub-Division, Gulbarga District is posted with immediate effect and until further orders 
as Assistant Superintendent of Police, Bhatkal Sub-Division, Uttara Kannada District. 
By Order and in the name of the Governor of Karnataka, 
K. SUDHAKARA SHETTY 
PR- 1813 Under Secretary to Government, 
Department of Personnel and Administrative Reforms (Services-1). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 24 ಸೆಅಸೆ 2006, ಬೆಂಗಳೂರು, ದಿನಾಂಕ: 27ನೇ ಸೆಪ್ಟೆಂಬರ್‌ 2006 
ಶ್ರೀ ಬಿ.ಎಂ.ಶಿವಪ್ರಕಾಶ್‌, ಐ.ಎ.ಎಸ್‌. ಸರ್ಕಾರದ ಸಹ ಕಾರ್ಯದರ್ಶಿ, ಸಿಆಸುಇ (ಜನಸ್ಪಂದನ ಕೋಶ), ಬೆಂಗಳೂರು ಇವರಿಗೆ ದಿನಾಂಕ: 
22.4.2006 ರಿಂದ 25.4.2006ರ ವರೆವಿಗೆ (ಉದಿಸೇ) 04 ದಿನಗಳು ಮತ್ತು ದಿನಾಂಕ: 4.9.2006 ರಿಂದ 8.9.2006ರ ವರೆವಿಗೆ (ಉದಿಸೇ) 05 
ದಿನಗಳು, ಹೀಗೆ ಒಟ್ಟು 09 ದಿನಗಳ ಗಳಿಕೆ ರಜೆಯನ್ನು ಮಂಜೂರು ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಸುಧಾಕರ ಶೆಟ್ಟಿ 
ಪಿ.ಆರ್‌. 1814 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು-1) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 442 ಸೆಅಸೆ 2006, ಬೆಂಗಳೂರು, ದಿನಾಂಕ: 27ನೇ ಸೆಪ್ಟೆಂಬರ್‌ 2006 
ಶ್ರೀಮತಿ ಎಲ್‌.ಶಾಂತಕುಮಾರಿ, ಐ.ಎ.ಎಸ್‌. ಅಧ್ಯಕ್ಷರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ರಾಜ್ಯ ಕರಕುಶಲ ಅಭಿವೃದ್ಧಿ 
ನಿಗಮ, ಬೆಂಗಳೂರು ರವರಿಗೆ, ದಿನಾಂಕ: 9.10.2006 ರಿಂದ 4.11.2006ರ ವರೆವಿಗೆ (ಉದಿಸೇ) 27 ದಿನಗಳ ಗಳಿಕೆ ರಜೆಯನ್ನು ಮಂಜೂರು 
ಮಾಡಲಾಗಿದೆ. ಹಾಗೂ ರಜೆಯ ಮೊದಲು ದಿನಾಂಕ: 8.10.2006 ರಂದು ರಜೆಯ ಕೊನೆಯಲ್ಲಿ ದಿನಾಂಕ: 5.11.2006 ರಂದು ಬರುವ ಸಾರ್ವತ್ರಿಕ 
ರಜೆಗಳನ್ನು ಉಪಯೋಗಿಸಿಕೊಳ್ಳಲೂ ಸಹ ಅನುಮತಿ ನೀಡಲಾಗಿದೆ. 
ಶ್ರೀಮತಿ ಎಲ್‌.ಶಾಂತಕುಮಾರಿ, ಐ.ಎ.ಎಸ್‌. ರವರು ರಜೆಯ ಮೇಲೆ ಹೋಗಿರದಿದ್ದರೆ, ಅಧ್ಯಕ್ಷರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರು, 
ಕರ್ನಾಟಕ ರಾಜ್ಯ ಕರಕುಶಲ ಅಭಿವೃದ್ಧಿ ನಿಗಮ, ಬೆಂಗಳೂರು ಈ ಹುದ್ದೆಯಲ್ಲೇ ಸ್ಥಾನಪನ್ನರಾಗಿರುತ್ತಿದ್ದರೆಂದು ದೃಢೀಕರಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಸುಧಾಕರ ಶೆಟ್ಟಿ 
ಪಿ.ಆರ್‌. 1815 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು-1) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 481 ಸೆಅಸೆ 2006, ಬೆಂಗಳೂರು, ದಿನಾಂಕ: 25ನೇ ಸೆಪ್ಟೆಂಬರ್‌ 2006 
ಶ್ರೀಮತಿ ರೇಣುಕಾ ಚಿದಂಬರಂ, ಐ.ಎ.ಎಸ್‌. ಇವರಿಗೆ ಈ ಕೆಳಕಂಡಂತೆ ರಜೆಯನ್ನು ಮಂಜೂರು ಮಾಡಲಾಗಿದೆ. 
1) ದಿನಾಂಕ: 1.9.2006 ರಿಂದ 15.9.2006 ರವರೆವಿಗೆ (ಉದಿಸೇ) 15 ದಿನಗಳ ಗಳಿಕೆ ರಜೆ. 
2) ದಿನಾಂಕ: 11.10.2006 ರಿಂದ 30.11.2006 ರವರೆವಿಗೆ (ಉದಿಸೇ) 51 ದಿನಗಳ ಗಳಿಕೆ ರಜೆ. 
3) ದಿನಾಂಕ: 1.12.2006 ರಿಂದ 30.3.2007 ರವರೆವಿಗೆ ಅರ್ಧ ವೇತನ ರಜೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಸುಧಾಕರ ಶೆಟ್ಟಿ 
ಪಿ.ಆರ್‌. 1816 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು-1) 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨, ೨೦೦೬ ೬೨೧ 





ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 303 ಸಅರ 2006, ಬೆಂಗಳೂರು, ದಿನಾಂಕ: 25ನೇ ಸೆಪ್ಟೆಂಬರ್‌ 2006 
ಸಹಕಾರ ಇಲಾಖೆಯ ಸರ್ಕಾರದ ಅಧೀನ ಕಾರ್ಯದರ್ಶಿ ಶ್ರೀ ಬಾಣದ ರಂಗಪ್ಪ ಇವರಿಗೆ ವೈಯಕ್ತಿಕ ಕಾರಣದ ಮೇಲೆ ಕೆಳಕಂಡಂತೆ 32 
ದಿನಗಳು ಪರಿವರ್ತಿತ : ಗಳಿಕೆ ರಜೆಯನ್ನು ಮಂಜೂರು ಮಾಡಲಾಗಿದೆ. ರಜೆಯು ಮುಗಿದ ನಂತರ ಅಧಿಕಾರಿಯವರನ್ನು ಅದೇ ಹುದ್ದೆಯಲ್ಲಿ 
ಮುಂದುವರೆಸಲಾಗಿದೆ. ಈ ರಜೆಯನ್ನು ಉಪಯೋಗಿಸಿಕೊಂಡ ನಂತರ ಖಾತೆಯಲ್ಲಿ 159 ದಿನಗಳು ಅರ್ಧ ವೇತನ ರಜೆ ಮತ್ತು 240*13 ದಿನಗಳು 
ಗಳಿಕೆ ರಜೆ ಜಮೆ ಇರುತ್ತದೆ. 
1. ದಿನಾಂಕ: 11.09.2006 ಮತ್ತು 12.09.2006 ರಂದು 02 ದಿನಗಳು ಗಳಿಕೆ ರಜೆ 


2. ದಿನಾಂಕ: 18.09.2006 ರಿಂದ 17.10.06 ರವರೆಗೆ 30 ದಿನಗಳು ಪರಿವರ್ತಿತ ರಜೆ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಎಚ್‌.ಆರ್‌. ನಾಗೇಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು-2) 
PERSONNEL AND ADMINISTRATIVE REFORMS SECRETARIAT 
NOTIFICATION 

No. DPAR 554 SAS 2006, Bangalore, Dated: 25th September 2006 
Sri K.M. Shivakumar IAS (RR 78), Principal Secretary to Government, Commerce & Industries 
Department is placed in additional charge of the post of Principal Secretary in Government, Information 
Technology, Bio-Technology and Science & Technology Department, Bangalore until further orders vice 


Sri Anup K. Pujari, IAS (KN 80) proceeding on central deputation to New Delhi. 
By Order and in the name of the Governor of Karnataka, 


K. SUDHAKARA SHETTY 

Under Secretary to Government, 

Department of Personnel and Administrative Reforms (Services-1). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 

ಸಂಖ್ಯೆ: ಸಿಆಸುಇ 268 ಸೆಅಸೇ 2006, ಬೆಂಗಳೂರು, ದಿನಾಂಕ: 23ನೇ ಸೆಪ್ಟೆಂಬರ್‌ 2006 
ಇದೇ ಸಮಸಂಖ್ಯೆಯ ದಿನಾಂಕ: 7.6.2006ರ ಭಾಗಶಃ ಮಾರ್ಪಾಡಿನಲ್ಲಿ ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ 
ಅಭಿವೃದ್ದಿ ನಿಗಮ (ನಿ), ಬೆಂಗಳೂರು ರವರನ್ನು ಕೈಗಾರಿಕಾಭಿವೃದ್ಧಿ ಆಯುಕ್ತರು ಹಾಗೂ ನಿರ್ದೇಶಕರು, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, ಈ ಹುದ್ದೆಯ 


ಪಿ.ಆರ್‌. 1817 


PR- 1818 


ಪ್ರಭಾರದಲ್ಲಿಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಸುಧಾಕರ ಶೆಟ್ಟಿ 
ಪಿ.ಆರ್‌. 1819 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು-1) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 287 ಸಅರ 2006, ಬೆಂಗಳೂರು, ದಿನಾಂಕ: 22ನೇ ಸೆಪ್ಟೆಂಬರ್‌ 2006 
ಶ್ರೀ ಎಂ.ಎಂ.ಬಾಟೆ, ಸರ್ಕಾರದ ಅಧೀನ ಕಾರ್ಯದರ್ಶಿ, ನಿಯೋಜನೆ ಮೇಲೆ ಸಹಾಯಕ ನಿರ್ದೇಶಕರು (ಸಮಾಜ ಕಲ್ಕಾಣ) ಕರ್ನಾಟಕ 
ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ, ಬೆಂಗಳೂರು ಇವರಿಗೆ ಸಮ ಸಂಖ್ಯೆ ದಿನಾಂಕ: 12.9.2006 ರಲ್ಲಿ ದಿನಾಂಕ: 31.7.2006 ರಿಂದ 2.9.2006 
ರವರೆಗೆ 34 ದಿನಗಳು ಪರಿವರ್ತಿತ ರಜೆ ಮಂಜೂರು ಮಾಡಲಾಗಿರುವುದನ್ನು ಮುಂದುವರೆಸಿ 14 ದಿನಗಳ ಪರಿವರ್ತಿತ ರಜೆಯನ್ನು ದಿನಾಂಕ: 
3.9.2006 ರಿಂದ 16.9.2006 ರವರೆಗೆ (ಉ.ದಿ.ಸೇ) ಮಂಜೂರು ಮಾಡಲಾಗಿದೆ. ರಜೆಯು ಮುಗಿದ ನಂತರ ಅಧಿಕಾರಿಯವರನ್ನು ಅದೇ ಹುದ್ದೆಯಲ್ಲಿ 


ಮುಂದುವರೆಸಲಾಗಿದೆ. ಈ ರಜೆಯನ್ನು ಉಪಯೋಗಿಸಿಕೊಂಡ ನಂತರ ಖಾತೆಯಲ್ಲಿ 152 ದಿನಗಳು ಅರ್ಧ ವೇತನ ರಜೆ ಜಮೆ ಇರುತ್ತದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌. 1820 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು-2) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 28 ಅಸೇನಿ 2006, ಬೆಂಗಳೂರು, ದಿನಾಂಕ: 25ನೇ ಸೆಪ್ಟೆಂಬರ್‌ 2006 
ಈ ಕೆಳಗೆ ನಮೂದಿಸಿರುವ ಕೆ.ಎ.ಎಸ್‌. (ಸಮೂಹ-ಎ) ಸೂಪರ್‌ ಟೈಂ ಸ್ಕೇಲ್‌, ಆಯ್ಕೆ ಶ್ರೇಣಿ, ಹಿರಿಯ ಶ್ರೇಣಿ ಹಾಗೂ ಕಿರಿಯ ಶ್ರೇಣಿ 
ಅಧಿಕಾರಿಗಳು 58 ವರ್ಷಗಳ ವಯೋಮಿತಿ ತಲುಪಿ 2007ನೇ ವರ್ಷದಲ್ಲಿ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ದಿನಾಂಕಗಳಂದು ಅಪರಾಹ್ನ 


ಸರ್ಕಾರಿ ಸೇವೆಯಿಂದ ನಿವೃತ್ತಿ ಹೊಂದಲು ಅನುಮತಿ ನೀಡಲಾಗಿದೆ. 

































































೬೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨, ೨೦೦೬ ಭಾಗ - ೨ 
ಕ್ರ. ಅಧಿಕಾರಿಯ ಹೆಸರು ಮತ್ತು ಪ್ರಸುತ ಹುದ್ದೆ ಜನ್ಮ 58 ವರ್ಷ ವಯೋಮಿತಿ ತಲುಪಿ ಸರ್ಕಾರಿ 
ಸಂ. ದಿನಾಂಕ ಸೇವೆಯಿಂದ ನಿವೃತ್ತಿ ಹೊಂದುವ ದಿನಾಂಕ 

ಕೆ.ಎ.ಎಸ್‌. (ಸೂಪರ್‌ ಟ್ಬೆಂ ಸ್ಕೇಲ್‌) 

1 | ಶ್ರೀ ನಾರಾಯಣಸ್ವಾಮಿ, 15.01.1949 31.01.2007 
ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಜಿಲ್ಲಾ ಪಂಚಾಯತ್‌, ಚಿತ್ರದುರ್ಗ 
ಜಿಲ್ವೆ, ಚಿತ್ರದುರ್ಗ 

2 | ಶ್ರೀ ಕೆ.ಎಸ್‌. ನಿಂಗಪ್ಪ, 10.06.1949 30.06.2007 
ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಜಿಲ್ಲಾ ಪಂಚಾಯತ್‌, ತುಮಕೂರು 
ಜಿಲ್ಲೆ ತುಮಕೂರು. 

3 | ಶ್ರೀ ಶಿವಕುಮಾರ್‌, 24.06.1949 30.06.2007 
ಮುಖ್ಯಸ್ಥರು, ಗ್ರಾಮ ಸ್ವರಾಜ್‌ ಯೋಜನೆ ಗ್ರಾಮೀಣಾಭಿವೃದ್ಧಿ ಮತ್ತು 
ಪಂಚಾಯತ್‌ ರಾಜ್‌ ಇಲಾಖೆ, ಬೆಂಗಳೂರು. 

4 | ಶ್ರೀ ಎಂ. ಪ್ರಭಾಕರ್‌, 14.08.1949 31.08.2007 
ಖಜಾನೆ ನಿರ್ದೇಶಕರು, ಪೋಡಿಯಂ ಬ್ಲಾಕ್‌, ವಿ.ವಿ.ಗೋಪುರ, 
ಬೆಂಗಳೂರು-01 

ಕೆ.ಎ.ಎಸ್‌. (ಆಯ್ಕೆ ಶ್ರೇಣಿ) 

1 ಶ್ರೀ ಎಸ್‌.ಎನ್‌. ನಾಯಕ್‌, 08.06.1949 30.06.2007 
ಯೋಜನಾ ನಿರ್ದೇಶಕರು, ಡಿಆರ್‌ಡಿಎ ಕೋಶ, ಜಿಲ್ಲಾ ಪಂಚಾಯತ್‌, 
ಶಿವಮೊಗ್ಗ. 

2 ಶ್ರೀ ಕೆ.ಡಿ. ಬಿರ್ಜೆ, 25.10.1949 31.10.2007 
ಅಪರ ಆಯುಕ್ತರು, (ಭೂ ನಿರ್ವಹಣೆ, ಯೋಜನೆಗಳು ಮತ್ತು ಇತರೆ) 
ಪ್ರಾದೇಶಿಕ ಆಯುಕ್ತರ ಕಛೇರಿ, ಬೆಳಗಾಂ. 

3 | ಶ್ರೀ ಎಸ್‌.ಎಫ್‌. ಯೋಗಪ್ಪನವರ್‌, 18.11.1949 30.11.2007 
ಮುಖ್ಯ ಆಡಳಿತಾಧಿಕಾರಿ ಮತ್ತು ಕಾರ್ಯದರ್ಶಿ, ಬೆಂಗಳೂರು ನೀರು 
ಸರಬರಾಜು ಮತ್ತು ಒಳಚರಂಡಿ ಮಂಡಳಿ, ಬೆಂಗಳೂರು. 

ಕೆ.ಎ.ಎಸ್‌. (ಹಿರಿಯ ಶ್ರೇಣಿ) 

1 ಶ್ರೀ ಯು.ಎಸ್‌. ನಜ್ಜೂರ್‌, 02.01.1949 31.01.2007 
ಜನರಲ್‌ ಮ್ಯಾನೇಜರ್‌, ಕರ್ನಾಟಕ ರಾಜ್ಯ ಆಹಾರ ಮತ್ತು ನಾಗರೀಕ 
ಸರಬರಾಜು ನಿಗಮ ನಿಯಮಿತ, ತಿಮ್ಮಯ್ಯ ರಸ್ತೆ, ಬೆಂಗಳೂರು-52. 

2 | ಶ್ರೀ ಎ.ಎಂ.ಗೌಣಿ, 08.01.1949 31.01.2007 
ಆಯುಕ್ತರು, ಗುಲ್ಬರ್ಗ ನಗರಾಭಿವೃದ್ದಿ ಪ್ರಾಧಿಕಾರ, ಗುಲ್ಬರ್ಗ 

3 | ಶ್ರೀ ಬಿ. ವಿನಾಯಕ, 02.04.1949 30.04.2007 
ಮುಖ್ಯ ಆಡಳಿತಾಧಿಕಾರಿ, ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯ, 
ಆನಂದರಾವ್‌ ವೃತ್ರ, ಬೆಂಗಳೂರು-09. 

4 | ಶ್ರೀ ಎನ್‌.ಆರ್‌. ಸುಬ್ಬರಾವ್‌, 12.04.1949 30.04.2007 
ಅಪರ ಆಯುಕ್ತರು, ಪ್ರಾದೇಶಿಕ ಆಯುಕ್ತರ ಕಛೇರಿ, ಬೆಂಗಳೂರು. 

5 ಡಾ: ಎ.ವಿ. ಪ್ರಸನ್ನ, 22.05.1949 31.05.2007 
ವೈದ್ಯಕೀಯ ಮತ್ತು ಪಶುಸಂಗೋಪನಾ ಸಚಿವರ ಆಪ್ತ ಕಾರ್ಯದರ್ಶಿ, 
ವಿಧಾನಸೌಧ, ಬೆಂಗಳೂರು-01. 

6 | ಶ್ರೀಮತಿ ಶಾಂತಿ ಶಂಕರ್‌, 23.05.1949 31.05.2007 
ಪ್ರಾಂಶುಪಾಲರು, ಜಿಲ್ಲಾ ತರಬೇತಿ ಸಂಸ್ಥೆ, ಬನಶಂಕರಿ, ಬೆಂಗಳೂರು. 

7 | ಶ್ರೀ ವಿ.ಎಲ್‌. ದೇಶಪಾಂಡೆ, 01.06.1949 31.05.2007 
ಉಪಯೋಜನಾ ನಿರ್ದೇಶಕರು, ಕೆ.ಯು.ಐ.ಡಿ.ಎಫ್‌.ಸಿ. ಉತ್ತರ ಕನ್ನಡ 
ಜಿಲ್ಲೆ ಕಾರವಾರ. 

8 | ಶ್ರೀ ವಿ.ಎಸ್‌. ನಾಯಕ್‌, 01.06.1949 31.05.2007 
ಕಾರ್ಯದರ್ಶಿ, ಕನ್ನಡ ಅಭಿವೃದ್ದಿ ಪ್ರಾಧಿಕಾರ, ವಿಧಾನಸೌಧ, ಬೆಂಗಳೂರು. 

9 |ಶ್ರೀಎಸ್‌. ಕೃಷ್ಣ, 19.08.1949 31.08.2007 








ಮುಖ್ಯ ಆಡಳಿತ ಮತ್ತು ಜಾಗೃತಾಧಿಕಾರಿ, ಮೈಸೂರು ಮಿನರಲ್ಸ್‌ 
ನಿಯಮಿತ, ಬೆಂಗಳೂರು. 










































































ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨, ೨೦೦೬ ೬೨೩ 
ಕ್ರ. ಅಧಿಕಾರಿಯ ಹೆಸರು ಮತ್ತು ಪ್ರಸುತ ಹುದ್ದೆ ಜನ್ಮ 58 ವರ್ಷ ವಯೋಮಿತಿ ತಲುಪಿ ಸರ್ಕಾರಿ 
ಸಂ. ದಿನಾಂಕ ಸೇವೆಯಿಂದ ನಿವೃತ್ತಿ ಹೊಂದುವ ದಿನಾಂಕ 
10 | ಶ್ರೀ ಎ. ಮಹೇಂದ್ರ, 20.09.1949 30.09.2007 
ಮುಖ್ಯ ಆಡಳಿತಾಧಿಕಾರಿ ಕಿದ್ದಾಯಿ ಸ್ಮಾರಕ ಗಂಥಿ ಸಂಸ್ಥೆ, ಬೆಂಗಳೂರು. 

11 | ಶ್ರೀ ಎಸ್‌. ಮಹದೇವಯ್ಯ, 25.09.1949 30.09.2007 
ಫ್ಯಾಕಲ್ಟಿ, ಆಡಳಿತ ತರಬೇತಿ ಸಂಸ್ಥೆ, ಮೈಸೂರು. 

12 | ಶ್ರೀ ಎಂ.ವಿ. ಗೊಂಗಡ ಶೆಟ್ಟಿ, 20.10.1949 31.10.2007 
ಜಂಟಿ ನಿರ್ದೇಶಕರು (ಆಡಳಿತ) ಪಶುಸಂಗೋಪನೆ ಮತ್ತು ಪಶುವೈದ್ಯ 
ಸೇವೆಗಳು, ಬೆಂಗಳೂರು. 

13 | ಶ್ರೀಮತಿ ಎನ್‌. ದೇವಕುಮಾರಿ, 04.11.1949 30.11.2007 
ನಿರ್ದೇಶಕರು, (ಯೋಜನೆ ಮತ್ತು ಅನುಷ್ಠಾನ) ಜಲಸಂವರ್ಧನಾ 
ಯೋಜನಾ ಸಂಘ, ಬೆಂಗಳೂರು. 

ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) 

1 ಶ್ರೀ ಚಿಕ್ಕವೆಂಕಟಪ್ಪ, 01.02.1949 31.01.2007 
ಉಪ ವಿಭಾಗಾಧಿಕಾರಿ, ಬೀದರ್‌ ಉಪ ವಿಭಾಗ, ಬೀದರ್‌. 

2 | ಶ್ರೀ ಎನ್‌. ರಂಗಪ್ಪ, 04.02.1949 28.02.2007 
ಉಪ ವಿಭಾಗಾಧಿಕಾರಿ, ಭಟ್ಕಳ ಉಪ ವಿಭಾಗ, ಭಟ್ಕಳ, ಉತ್ತರ ಕನ್ನಡ ಜಿಲ್ಲೆ. 

3 ಶ್ರೀ ಆರ್‌.ಕೆ. ಬೇಗಾರ್‌, 03.03.1949 31.03.2007 
ವಿಶೇಷ ಭೂಸ್ವಾಧೀನಾಧಿಕಾರಿ, ಸಣ್ಣ ನೀರಾವರಿ, ಗುಲ್ಬರ್ಗ. 

4 | ಶ್ರೀ ಎಂ.ಎ. ರಾಜಶೇಖರ್‌, 12.04.1949 30.04.2007 
ಸರ್ಕಾರದ ಅಧೀನ ಕಾರ್ಯದರ್ಶಿ, ರಾಜ್ಯ ಚುನಾವಣೆ ಆಯೋಗ, ಕನ್ನಿಂಗ್‌ 
ಹ್ಯಾಂ ರಸ್ತೆ, ಬೆಂಗಳೂರು-52. 

5 ಶ್ರೀ ಜೋಗಯ್ಯ, 04.05.1949 31.05.2007 
ಸಂಶೋಧನಾ ಸಹಾಯಕರು, ಕರ್ನಾಟಕ ರಾಜ್ಯ ಅನುಸೂಚಿತ ಜಾತಿಗಳು! 
ಅನುಸೂಚಿತ ಬುಡಕಟ್ಟುಗಳ ಆಯೋಗ, ನೃಪತುಂಗ ರಸ್ತೆ ಬೆಂಗಳೂರು-01 

6 | ಶ್ರೀ ಹಬೀಬುಲ್ಲಾ 05.06.1949 30.06.2007 
ಜಿಲ್ಲಾಧಿಕಾರಿಗಳ ಕೇಂದ್ರ, ಸ್ಥಾನಿಕ ಸಹಾಯಕರು, ಕೊಪ್ಪಳ ಜಿಲ್ಲೆ, ಕೊಪ್ಪಳ. 

7 | ಶ್ರೀ ಹೆಚ್‌. ನಾಗಪ್ಪ, 01.07.1949 30.06.2007 
ಉಪ ನಿರ್ದೇಶಕರು, ಆಹಾರ ಮತ್ತು ನಾಗರೀಕ ಸರಬರಾಜು ಇಲಾಖೆ, 
ಕೊಪ್ಪಳ ಹುದ್ದೆಗೆ ವರ್ಗಾವಣೆ ಆದೇಶದಲ್ಲಿ 

8 |ಶ್ರೀ ಅಬ್ದುಲ್‌ ರಹೀಂ, 09.07.1949 31.07.2007 
ನೇಮಕಾತಿ ನಿರೀಕ್ಷಣೆಯಲ್ಲಿ 

9 ಶ್ರೀ ಟೀಕರಾಜ್‌ ವಿಠಲ್‌, 04.11.1949 30.11.2007 
ಜಿಲ್ಲಾಧಿಕಾರಿಗಳ ಕೇಂದ್ರ ಸ್ಥಾನಿಕ ಸಹಾಯಕರು, ಬೀದರ್‌ ಜಿಲ್ಲೆ, ಬೀದರ್‌. 

10 | ಶ್ರೀ ಎನ್‌.ಟಿ. ರಾಥೋಡ್‌, 01.12.1949 30.11.2007 
ಜಿಲ್ಲಾಧಿಕಾರಿಗಳ ಕೇಂದ್ರ ಸ್ಥಾನಿಕ ಸಹಾಯಕರು, ಗದಗ್‌ ಜಿಲ್ಲೆ, ಗದಗ್‌. 








ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಚ್‌.ಆರ್‌. ನಾಗೇಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು-2) 
ಯೋಜನೆ ಹಾಗೂ ಸಾಂಖ್ಯಕ ಸಚಿವಾಲಯ 
ಅಧಿಸೂಚನೆ 

ಸಂಖ್ಯೆ: ಪಿಡಿ 130 ಎಸ್‌ಎಸ್‌ಎಂ 2006, ಬೆಂಗಳೂರು, ದಿನಾಂಕ: 25ನೇ ಸೆಪ್ಟೆಂಬರ್‌ 2006 
ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದ ಸೇವೆಗೆ ಸೇರಿದ ಸಹಾಯಕ ನಿರ್ದೇಶಕರಾದ ಶ್ರೀ ಆರ್‌.ಐ.ಕುಲಕರ್ಣಿ, ಪ್ರಧಾನ ಮುಖ್ಯ 
ಅರಣ್ಯ ಸಂರಕ್ಷಣಾಧಿಕಾರಿಯವರ ಕಛೇರಿ, ಬೆಂಗಳೂರು ಇವರಿಗೆ ದಿನಾಂಕ: 20.4.2006ರ ಅಧಿಸೂಚನೆ ಸಂಖ್ಯೆ: ಪಿ.ಡಿ. 68 ಎಸ್‌ಎಸ್‌ಎಂ 2004 
ರಲ್ಲಿ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 32 ರಂತೆ ವೇತನ ಶ್ರೇಣಿ ರೂ.9580-14200ರ ಉಪ ನಿರ್ದೇಶಕರ ಹುದ್ದೆಯಲ್ಲಿ ಬಡ್ತಿ 
ನೀಡಿ ಯೋಜನಾ ಅಂದಾಜು ಮತ್ತು ಮೌಲ್ಯಮಾಪನಾಧಿಕಾರಿ, ಜಿಲ್ಲಾ ಪಂಚಾಯತ್‌, ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಇಲ್ಲಿಗೆ ನೇಮಿಸಿದ್ದ 


ಪಿ.ಆರ್‌. 1821 


೬೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨, ೨೦೦೬ ಭಾಗ - ೨ 





ಆದೇಶವನ್ನು ಮಾರ್ಪಡಿಸಿ ಖಾಲಿ ಇರುವ ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿ, ಬಿಜಾಪುರ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ನೇಮಿಸಲಾಗಿದೆ. ನಿಯಮ 32 ರಂತೆ ಬಡ್ತಿ ನೀಡಿ ನೇಮಿಸಲಾದ ಹುದ್ದೆಯಲ್ಲಿ ಕೂಡಲೇ ಕರ್ತವ್ಯಕ್ಕೆ ಹಾಜರಾಗತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಸ್‌. ವಿಶಾಲಾಕ್ಷಮ್ಮ 

ಸರ್ಕಾರದ ಅಧೀನ ಕಾರ್ಯದರ್ಶಿ, ಯೋಜನೆ ಹಾಗೂ ಸಾಂಖ್ಯಿಕ ಇಲಾಖೆ. 
ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ಅಧಿಸೂಚನೆ 

ಸಂಖ್ಯೆ: ಸಿಐ 69 ಎಂಜಿಎಸ್‌ 2003, ಬೆಂಗಳೂರು, ದಿನಾಂಕ: 25ನೇ ಸೆಪ್ಟೆಂಬರ್‌ 2006 
ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಲ್ಲಿ ಈ ಕೆಳಕಂಡ ಉಪ ನಿರ್ದೇಶಕರುಗಳನ್ನು ಅವರ ಹೆಸರಿನ ಮುಂದೆ ತೋರಿಸಿದ ಸ್ಥಳಗಳಿಗೆ 

ಸಾರ್ವಜನಿಕ ಹಿತದೃಷ್ಟಿ ಮೇರೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 


ಪಿ.ಆರ್‌. 1822 





























ಕ್ರ. | ಹೆಸರು ಪದನಾಮ ಮತ್ತು ಹಾಲಿ ಕಾರ್ಯನಿರ್ವಹಿಸುತ್ತಿರುವ ಸ್ಥಳ ವರ್ಗಾಯಿಸಿ ನೇಮಿಸಿದ ಸ್ಥಳ 
ಸಂ. 
1 | ಶ್ರೀ ಪಿ. ವೇಣುಗೋಪಾಲ್‌, ಉಪ ನಿರ್ದೇಶಕರು, ಇಳಕಲ್‌ 
ಉಪನಿರ್ದೇಶಕರು, ಬೆಂಗಳೂರು ಉತ್ತರ (ಶ್ರೀ ಎಸ್‌.ಎಸ್‌.ಹಿರೇಮಠ್‌ ಇವರ ವರ್ಗಾವಣೆಯಿಂದ 
ತೆರವಾದ ಜಾಗ) 
2 | ಶ್ರೀ ಎಸ್‌.ಎಸ್‌. ಹಿರೇಮಠ್‌, ಉಪ ನಿರ್ದೇಶಕರು, (ಖನಿಜಾಡಳಿತ), ಕೇಂದ್ರ ಕಛೇರಿ, 
ಉಪ ನಿರ್ದೇಶಕರು, ಇಳಕಲ್‌ ಬೆಂಗಳೂರು 
(ಶ್ರೀ ಎ.ಬಸವರಾಜು ಇವರ ವರ್ಗಾವಣೆಯಿಂದ ತೆರವಾದ ಜಾಗ) 
3 | ಶ್ರೀ ಓ.ಜಯಪ್ಪ, ಉಪನಿರ್ದೇಶಕರು, ಬೆಂಗಳೂರು ಉತ್ತರ 
ಉಪ ನಿರ್ದೇಶಕರು, ಆರ್‌ & ಡಿ, ಕೇಂದ್ರ ಕಛೇರಿ, ಬೆಂಗಳೂರು. (ಶ್ರೀ ಪಿ.ವೇಣುಗೋಪಾಲ್‌ ಇವರ ವರ್ಗಾವಣೆಯಿಂದ 
ತೆರವಾದ ಜಾಗ) 
4 | ಶ್ರೀ ಎ.ಬಸವರಾಜು, ಉಪ ನಿರ್ದೇಶಕರು (ಯೋಜನೆ), ಕೇಂದ್ರ ಕಛೇರಿ, ಬೆಂಗಳೂರು. 
ಉಪನಿರ್ದೇಶಕರು (ಖನಿಜಾಡಳಿತ), ಕೇಂದ್ರ ಕಛೇರಿ, ಬೆಂಗಳೂರು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜಗದೀಶ್‌ ಜೋಯಿಸ್‌ 
ಪಿ.ಆರ್‌. 1823 ಸರ್ಕಾರದ ಅಧೀನ ಕಾರ್ಯದರ್ಶಿ (ಗಣಿ), ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. 


HIGH COURT OF KARNATAKA 
NOTIFICATION 
GOB(l) 16(145)/2005, Bangalore, Dated: 25th September 2006 


Sri Sunil A.Shettar, Prl. Civil Judge (Jr.Dn.) and JMFC., Kunigal, is permitted to surrender 30 days 


of Earned leave from 5.4.2006 to 4.5.2006 (bdi) for the block period of 2005-06. 


The officer shall be paid pay and allowances admissible for the period of leave so surrendered at 
the rate of 1/30th of the monthly pay and allowances for each day of leave surrendered as per the 


provisions contained in Rule 118(2) of K.C.S.Rs. 


PR-1824 


By Order of the High Court, 
N. SAVANDAIAH 
Assistant Registrar. 


HIGH COURT OF KARNATAKA 
NOTIFICATION 
GOB(l) 16(124)/2005, Bangalore, Dated: 25th September 2006 


Sri G.M. Sheenappa, Prl.Civil Judge, (Jr.Dn.) and JMFC., Chintamani, is permitted to surrender 


30 days of Earned leave from 1.3.2006 to 30.3.2006 (061) for the block period of 2005-06. 


The officer shall be paid pay and allowances admissible for the period of leave so surrendered at 
the rate of 1/30th of the monthly pay and allowances for each day of leave surrendered as per the 


provisions contained in Rule 118(2) of K.C.S.Rs. 


PR-1825 


By Order of the High Court, 
N. SAVANDAIAH 
Assistant Registrar. 





ಭಾಗ - ೨ ಕರ್ನಾಟಕ ರಾಜ್ಯಹತ್ರ, ಗುರುವಾರ ನವೆಂಬರ್‌ ೨, ೨೦೦೬ ೬೨೫ 





HIGH COURT OF KARNATAKA 
NOTIFICATION 
GOB(l) 16(243)/2005, Bangalore, Dated: 25th September 2006 

Sri A.V. Srinath, Prl.Civil Judge (Jr.Dn.) Sagar, is permitted to surrender 30 days of Earned leave 
from 1.9.2006 to 30.9.2006 (bdi) for the block period of 2005-06. 

The officer shall be paid pay and allowances admissible for the period of leave so surrendered at 
the rate of 1/30th of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

By Order of the High Court, 
PR-1826 N. SAVANDAIAH 
Assistant Registrar. 
ನಗರಾಭಿವೃದ್ದಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ನಅಇ 109 ಎಹೆಚ್‌ಡಿ 2006, ಬೆಂಗಳೂರು, ದಿನಾಂಕ: 26ನೇ ಸೆಪ್ಟೆಂಬರ್‌ 2006 

ಶ್ರೀ ಲಕ್ಷ್ಮೀಕಾಂತ ಆರ್‌. ನಾಯಕ್‌, ಕಾರ್ಯಪಾಲಕ ಇಂಜಿನಿಯರ್‌, ಜಿಲ್ಲಾ ನಗರಾಭಿವೃದ್ಧಿ ಕೋಶ, ಕೋಲಾರ ಇವರನ್ನು ಶ್ರೀ ಶಂಭು 
ಕೆ.ನಾಯಕ್‌, ಕಾರ್ಯಪಾಲಕ ಅಭಿಯಂತರರು, ಹುಬ್ಬಳ್ಳಿ-ಧಾರವಾಡ ಮಹಾನಗರ ಪಾಲಿಕೆ ಇವರು ದಿನಾಂಕ: 31.8.2006 ರಂದು 
ವಯೋನಿವೃತ್ತಿಯಿಂದ ತೆರವಾಗಿರುವ ಸ್ಥಳಕ್ಕೆ ನಿಯೋಜನೆ ಮೇಲೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸ್ಥಳ 
ನಿಯುಕ್ತಿಗೊಳಿಸಿದೆ. 

ಸೂಚನೆ: “ಸದರಿ ಅಧಿಕಾರಿಯು ಸೇರುವಿಕೆ ಅವಧಿ ಮತ್ತು ವರ್ಗಾವಣೆ ಭತ್ಯೆಗೆ ಅರ್ಹರಿರುವುದಿಲ್ಲ”. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಜೆ. ಸಂಪತ್‌ಕುಮಾರ್‌ 
ಪಿ.ಆರ್‌. 1827 ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 194 ಆಸೇವ 2006, ಬೆಂಗಳೂರು, ದಿನಾಂಕ: 26ನೇ ಸೆಪ್ಟೆಂಬರ್‌ 2006 

ರಿಜಿಸ್ಟ್ರಾರ್‌ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ, ಮೈಸೂರು ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕೆ.ಎ.ಎಸ್‌. (ಆಯ್ಕೆ ಶ್ರೇಣಿ) 
ಅಧಿಕಾರಿ ಶ್ರೀ ಕೆ.ಆರ್‌.ಸುಂದರ್‌, ಇವರ ಸೇವೆಯನ್ನು ಶಿಕ್ಷಣ ಇಲಾಖೆಯಿಂದ ಹಿಂದಕ್ಕೆ ಪಡೆದು, ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ಮುಖ್ಯ ಆಡಳಿತಾಧಿಕಾರಿ, ಕಾವೇರಿ ನೀರಾವರಿ ನಿಗಮ ನಿಯಮಿತ, ಮೈಸೂರು ಹುದ್ದೆಗೆ ಜಿ 
ಶ್ರೀ ಪುಟ್ಟಮಾದಯ್ಯ ಇವರ ಸ್ಥಾನದಲ್ಲಿ ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌. 1828 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು-2) 
ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ನಅಇ 155 ಟಿಎಂಇ 2006, ಬೆಂಗಳೂರು, ದಿನಾಂಕ: 27ನೇ ಸೆಪ್ಟೆಂಬರ್‌ 2006 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು-2)ಯ ಅಧಿಸೂಚನೆ ಸಂಖ್ಯೆ: ಸಿಆಸುಇ 197 ಆಸೇವ 2006, ದಿನಾಂಕ: 
25.9.2006 ರಲ್ಲಿ ಕೆ.ಎ.ಎಸ್‌. (ಹಿರಿಯ ಶ್ರೇಣಿ) ಅಧಿಕಾರಿಯಾದ ಶ್ರೀ ರುದ್ರಪ್ಪ ಇವರನ್ನು ಯಲಹಂಕ ನಗರಸಭೆಯ ಆಯುಕ್ತರ ಹುದ್ದೆಗೆ ನೇಮಿಸಲು 
ಸದರಿಯವರ ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆಯ ವಶಕ್ಕೆ ನೀಡಲಾಗಿದೆ. 

ಅದರಂತೆ ಶ್ರೀ ರುದ್ರಪ್ಪ, ಕೆ.ಎ.ಎಸ್‌. (ಹಿರಿಯ ಶ್ರೇಣಿ) ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ 
ಯಲಹಂಕ ನಗರಸಭೆಯಲ್ಲಿ, ಖಾಲಿ ಇರುವ ಆಯುಕ್ತರ ಹುದ್ದೆಗೆ ಮರು ಸ್ಥಳನಿಯುಕ್ತಿಗೊಳಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಜೆ. ಸಂಪತ್‌ಕುಮಾರ್‌ 
ಪಿ.ಆರ್‌. 1829 ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. 
HIGH COURT OF KARNATAKA 
NOTIFICATION 
No. GOB(I) 265/2006, Bangalore, Dated: 27th September 2006 
PART-l 

In exercise of the powers conferred by Clauses (a) and (b) of Sub-Section (3) of Section 28 of the 

Karmataka Civil Courts Act, 1964 (Karnataka Act No.21/1964), the High Court of Karnataka hereby 


೬೨೬ ಕರ್ನಾಟಕ ರಾಜ್ಯಹತ್ರ, ಗುರುವಾರ ನವೆಂಬರ್‌ ೨, ೨೦೦೬ ಭಾಗ - ೨ 





designates the District Judges/Civil Judges mentioned in Column No.2 of the table below, as the Vacation 
Judges, for the duration of adjournment of District Courts mentioned in Column No.3 for the period of 
Dasara Vacation of 2006, noted in Column No.4. 























































































































TABLE 
Sl. Designation District Court Period 
No. From To 
1 2 3 4 
1 || Addl. Civil Judge (Sr.Dn.), Bangalore Rural 3.10.06 4.10.06 
Bangalore (R) District. 
2 |lAddl. Civil Judge (Sr.Dn.), Bangalore (R) Bangalore Rural 5.10.06 6.10.06 
District. 
3 | Prl.Civil Judge (Sr.Dn.) and CJM., Bagalkot. Bagalkot 3.10.06 6.10.06 
4 |Prl.Civil Judge (Sr.Dn.) and CJM., Belgaum. Belgaum 3.10.06 5.10.06 
5 |Add. Civil Judge (Sr.Dn.) and CJM., Belgaum Belgaum On 6.10.06 
6 | Prl.District and Sessions Judge, Bellary. Bellary 3.10.06 6.10.06 
7 | Addl.District and Sessions Judge, Bidar. Bidar 3.10.06 6.10.06 
8 |llAddl.District and Sessions Judge, Bijapur. Bijapur 3.10.06 6.10.06 
9 | Prl.District and Sessions Judge Chikmagalur. Chikmagalur 3.10.06 6.10.06 
10 | Prl.District and Sessions Judge, Chitradurga. Chitradurga 3.10.06 6.10.06 
11 | Civil Judge (Sr.Dn.) and CJM., Chamarajanagar 3.10.06 6.10.06 
Chamarajanagar. 
12 | Prl.Civil Judge (Sr.Dn.) and CJM., Davanagere. Davanagere 3.10.06 6.10.06 
13 | Prl. District and Sessions Judge, Dharwad. Dharwad 3.10.06 6.10.06 
14 | Prl. Civil Judge (Sr.Dn.) and CJM, Gadag. Gadag 3.10.06 6.10.06 
15 | Prl. Civil Judge (Sr.Dn.) and CJM., Gulbarga. Gulbarga 3.10.06 6.10.06 
16 | Prl. Civil Judge (Sr.Dn.) and CJM., Hassan. Hassan 3.10.06 6.10.06 
17 | Civil Judge (Sr.Dn.) and CJM., Haveri Haveri 3.10.06 6.10.06 
18 | Prl. Civil Judge (Sr.Dn.) and CJM., Karwar Karwar 3.10.06 6.10.06 
19 | Civil Judge (Sr.Dn.) and CJM, Kodagu- Kodagu-Madikeri 3.10.06 6.10.06 
Madikeri. 
20 | District and Sessions Judge, Koppal. Koppal 3.10.06 6.10.06 
21 | || Addl. District and Sessions Judge, Kolar. Kolar 3.10.06 6.10.06 
22 | Addl. Civil Judge (Sr.Dn.) and CJM., Mandya. Mandya 3.10.06 6.10.06 
23 | || Addl. District and Sessions Judge, Mysore. Mysore 3.10.06 6.10.06 
24 | Addl. District and Sessions Judge, D.K., Mangalore 3.10.06 6.10.06 
Mangalore. 
25 | Prl. Civil Judge (Sr.Dn.) and CJM., Raichur. Raichur 3.10.06 6.10.06 
26 | lAddl. Civil Judge (Sr.Dn.) and CJM., Shimoga. Shimoga 3.10.06 6.10.06 
27 | || Addl. District and Sessions Judge, Tumkur. Tumkur 3.10.06 6.10.06 
28 | Prl. Civil Judge (Sr.Dn.) and CIM., Udupi Udupi 3.10.06 6.10.06 
PART-II 


In exercise of the powers conferred under Sub-section (3) of Section 28 of the Karnataka Civil 
Courts Act, 1964, the Vacation Judges are directed to dispose of urgent civil maters in which injunction, 
stay of proceedings and attachment orders etc., are sought for during the Dasara Vacation of 2006. 

PART-II 

In exercise of the powers conferred under Sub-Section (5) of Section 28 of the Karnataka Civil 
Courts Act, 1964, the Vacation Judges are directed to exercise the same administrative control over the 
staff of the Civil Courts that are being exercised by the Prl. District and Sessions Judges, during the 
period of Dasara Vacation of 2006, in the absence of Prl. District and Sessions Judges. 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨, ೨೦೦೬ ೬೨೭ 





PART-IV 
Wherever the Civil Judges (Sr.Dn.) mentioned in column No.2 are designated as Vacation Civil 
Judges, the District Judges are directed to issue of Notification as required under Sub-Section (3) of 
Section 10 of the Criminal Procedure Code making provisions for the disposal of any urgent application. 
By Order of the High Court, 
PR-1830 A.S. PACHHAPURE 
Registrar General 
ನಗರಾಭಿವೃದ್ದಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ನಅಇ 44 ಎಂಎಂಸಿ 2006 (ಭಾಗ-1), ಬೆಂಗಳೂರು, ದಿನಾಂಕ: 27ನೇ ಸೆಪ್ಟೆಂಬರ್‌ 2006 
ಡಾ: ಯೋಗೇಶ್‌ಗೌಡ, ಆರೋಗ್ಯ ಅಧಿಕಾರಿ, ಮಲ್ಲೇಶ್ವರಂ, ಬೆಂಗಳೂರು ಮಹಾನಗರ ಪಾಲಿಕೆ, ಬೆಂಗಳೂರು ಇವರನ್ನು ಮೈಸೂರು 
ಮಹಾನಗರ ಪಾಲಿಕೆಯಲ್ಲಿ ಡಾ: ಚಲುವೇಗೌಡ, ಉಪ ಆರೋಗ್ಯಾಧಿಕಾರಿ ಇವರ ವಯೋ ನಿವೃತ್ತಿಯಿಂದ ತೆರವಾಗಿರುವ ಸ್ಥಳಕ್ಕೆ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಮರು ಸ್ಥಳನಿಯುಕ್ತಿಗೊಳಿಸಿದೆ. 
ವಿಶೇಷ ಸೂಚನೆ: ಸೇರುವಿಕೆ ಅವಧಿ ಮತ್ತು ವರ್ಗಾವಣೆ ಭತ್ಯೆಗಳಿಗೆ ಸದರಿ ವೈದ್ಯಾಧಿಕಾರಿಯು ಅರ್ಹರಿರುವುದಿಲ್ಲ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಜೆ. ಸಂಪತ್‌ಕುಮಾರ್‌ 
ಪಿ.ಆರ್‌. 1831 ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. 
HIGH COURT OF KARNATAKA 
NOTIFICATION 
No. GOB(I) 265/2006, Bangalore, Dated: 27th September 2006 
PART-l 
In exercise of the powers conferred by Clauses (a) of Sub-Section (3) of Section 21 of the 
Karnataka Small Causes Courts Act, 1964, the High Court of Karmataka hereby designates the Civil 
Judges mentioned in Column No.2 of the table below as the vacation Judges for the duration of 
adjournment of Small Causes Courts mentioned in Column No.3 for the period of Dasara Vacation of 
2006 noted in Column No.4. 






































TABLE 
Sl. Designation District Court Period 
No. From To 
1 2 3 4 
1 | Judge, Court of Small Causes, Bangalore. Bangalore City 3.10.06 6.10.06 
2 | Judge, Court of Small Causes, Mysore Mysore 3.10.06 6.10.06 
PART-II 


In exercise of the powers conferred under Clause (b) of Sub-Section (3) of Section 21 of the 
Karnataka Small Causes Courts Act, 1964 the Vacation Judges of Court of Small Causes are hereby 
directed to dispose of urgent civil matters in which injunction, stay of Proceedings and Attachment orders 
etc., are sought for, during the Dasara Vacation of 2006. 

PART-II 

In exercise of the powers conferred by Sub-section (5) of Section 21 of the Karnataka Small 
Causes Courts Act, 1964 the Vacation Judges are directed to exercise the Administrative control over the 
Staff of Court of Small Causes concerned, during the Dasara Vacation of 2006, in the absence of the unit 
head. 

By Order of the High Cour, 
PR-1832 A.S. PACHHAPURE 
Registrar General 
HIGH COURT OF KARNATAKA 
NOTIFICATION 
No. GOB(I) 265/2006, Bangalore, Dated: 27th September 2006 
PART-l 

In exercise of the powers conferred by Sub-Section (3) of Section 11 of the City Civil Courts Act, 

1979 the High court of Karnataka hereby designates the following Judge of the Bangalore City Civil Court, 


೬೨೮ ಕರ್ನಾಟಕ ರಾಜ್ಯಹತ್ರ, ಗುರುವಾರ ನವೆಂಬರ್‌ ೨, ೨೦೦೬ ಭಾಗ - ೨ 





for hearing of all the matters which require to be immediately and promptly dealt with during Dasara 
Vacation of 2006 for the period mentioned in Column No.4 of the table below. 



































TABLE 
Sl. Designation City Civil Court Period 
No. From To 
1 2 3 4 
1 | XXXII Addl. City Civil and Sessions Judge, Bangalore 3.10.06 6.10.06 
Bangalore. 
PART-II 


In exercise of the powers conferred under Sub-Section (3) (a) of Section 11 of the City Civil 
Courts Act, 1979, the Vacation City Civil Judge is directed to dispose of urgent civil matters in which 
injunction, stay of proceedings and attachment orders etc., are sought for during the Dasara Vacation of 
2006. 

PART-II 

In exercise of the powers conferred under Sub-Section (3) (c) of Section 11 of the City Civil 
Courts Act, 1979 the Vacation City Civil Judge is directed to exercise the same administrative control over 
the staff of the City Civil Court, Bangalore, that are being exercised by the Principal City Civil and 
Sessions Judge, Bangalore, during the period of Dasara Vacation of 2006, in the absence of Prl.City Civil 
and Sessions Judge, Bangalore. 

By Order of the High Cour, 
PR-1833 A.S. PACHHAPURE 
Registrar General 
HIGH COURT OF KARNATAKA 
NOTIFICATION 
No. GOB(I) 265/2006, Bangalore, Dated: 27th September 2006 

In exercise of the powers conferred by Clause (a) of Sub-Rule (3) of Rule 6 of the Family Courts 
(Procedure) Rules, 1987 the High Court of Karnataka hereby designates the Officers mentioned in 
column (2) as Vacation Judges of the Family Courts mentioned in column No.(3) for hearing of all matters 
which require to be immediately and promptly dealt with during the Dasara Vacation of 2006 for the 
periods noted against them in Column No.4. 


















































TABLE 
Sl. Designation Family Court Period 
No. From To 
1 2 3 4 
1 | Prl. Judge, Family Court, Bangalore. Bangalore 3.10.06 6.10.06 
2 |Prl. Civil Judge (Sr.Dn.) and CJM., Belgaum Belgaum 3.10.06 5.10.06 
3 |Add. Civil Judge, (Sr.Dn.) and CJM., Belgaum Belgaum On 6.10.06 
4 | || Addl. District and Sessions Judge, Bijapur Bijapur 3.10.06 6.10.06 
5 | Prl. Civil Judge (Sr.Dn.) and CJM., Davanagere Davanagere 3.10.06 6.10.06 
6 | Presiding Officer, Fast Track Court-IV, Gulbarga 3.10.06 6.10.06 
Gulbarga (in concurrent charge of Family Court, 
Gulbarga) 
7 | Judge, Family Court, Mysore Mysore 3.10.06 6.10.06 
8 | Presiding Officer, Fast Track Court-l, Raichur Raichur 3.10.06 6.10.06 
(in concurrent charge of Family Court, Raichur) 








By Order of the High Cour, 
PR-1834 A.S. PACHHAPURE 
Registrar General 
HIGH COURT OF KARNATAKA 
NOTIFICATION 
GOB(I) 13(8)/2006, Bangalore, Dated: 27th September 2006 
In exercise of the powers vested under sub-section (2) of Section 12 of the Code of Criminal 
Procedure, 1973 (Central Act No.2/1974), the High Court of Karnataka hereby appoints the Prl. Civil 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨, ೨೦೦೬ ೬೨೯ 





Judge (Jr.Dn.) and JMFC, Chamarajanagar as the Addl. Chief Judicial Magistrate, Chamarajanagar 
District, from after office hours on 20.9.2006 till the commencement of office hours on 25.9.2006, during 
the absence of the Civil Judge (Sr.Dn.) and CJM., Chamarajanagar. 
By Order of the High Court, 
PR-1835 N. SAVANDAIAH 
Assistant Registrar. 
HIGH COURT OF KARNATAKA 
NOTIFICATION 
No. GOB(I) 28/2001, Bangalore, Dated: 28th September 2006 
XXVIII Addl. City Civil and Sessions Judge (Mayo Hall Unit), Bangalore, is concurrently appointed 
as IV Addl.City Civil and Sessions Judge (Mayo Hall Unit), Bangalore, with effect from the afternoon of 
30.9.2006 and until further orders, in view of retirement of Sri B. Yoginath, IV Addl. City Civil and Sessions 
Judge, Bangalore, on 30.9.2006. 
By Order of the High Cour, 
PR-1836 A.S. PACHHAPURE 
Registrar General 
PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 554 SAS 2005, Bangalore, Dated: 28th September 2006 
The services of Shri D.N. Narasimha Raju, IAS (KN-84), Secretary to Government (PMU & 
Monitoring), Finance Department, Bangalore are placed at the disposal of Government of India with 
immediate effect and until further orders for appointment as Joint Secretary to Government of India, 
Ministry of Petroleum and Natural Gas, New Delhi, on central deputation basis. 
This Notification issues in pursuance of the communication No.2/3/2006-EO (SM-1), dated: 
27.9.2006 of the Department of Personnel & Training, Government of India, New Delhi. 
By Order and in the name of the Governor of Karnataka, 
K. SUDHAKARA SHETTY 
PR- 1837 Under Secretary to Government, 
Department of Personnel and Administrative Reforms (Services-1). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 480 ಸೆಅಸೆ 2006, ಬೆಂಗಳೂರು, ದಿನಾಂಕ: 29ನೇ ಸೆಪ್ಟೆಂಬರ್‌ 2006 
ಶ್ರೀಮತಿ ಶಮೀಮ್‌ ಬಾನು, ಐ.ಎ.ಎಸ್‌. ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಸಿಆಸುಇ (ಆಡಳಿತ ಸುಧಾರಣೆ), ಬೆಂಗಳೂರು 
ರವರಿಗೆ, ದಿನಾಂಕ: 25.9.2006 ರಿಂದ 7.10.2006 ರವರೆವಿಗೆ (ಉದಿಸೇ) 13 ದಿನಗಳ ಗಳಿಕೆ ರಜೆಯನ್ನು ಮಂಜೂರು ಮಾಡಲಾಗಿದೆ, ಹಾಗೂ 
ರಜೆಗೆ ಮೊದಲು ದಿನಾಂಕ: 24.9.2006 ರಂದು ಮತ್ತು ರಜೆಯ ಕೊನೆಯಲ್ಲಿ ದಿನಾಂಕ: 8.10.2006 ಗಳಂದು ಬರುವ ಸಾರ್ವತ್ರಿಕ ರಜೆಗಳನ್ನು 
ಉಪಯೋಗಿಸಿಕೊಳ್ಳಲು ಸಹ ಅನುಮತಿ ನೀಡಲಾಗಿದೆ. 
ಶ್ರೀಮತಿ ಶಮೀಮ್‌ ಬಾನು, ಐ.ಎ.ಎಸ್‌. ರವರ ರಜಾ ಅವಧಿಯಲ್ಲಿ ಸರ್ಕಾರದ ಕಾರ್ಯದರ್ಶಿಗಳು, ಇ-ಆಡಳಿತ, ಸಿಆಸುಇ, 
ಬೆಂಗಳೂರು ಇವರನ್ನು ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಸಿಆಸುಇ (ಆಡಳಿತ ಸುಧಾರಣೆ), ಬೆಂಗಳೂರು ಈ ಹುದ್ದೆಯ ಅಧಿಕ 
ಪ್ರಭಾರದಲ್ಲಿಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಸುಧಾಕರ ಶೆಟ್ಟಿ 
ಪಿ.ಆರ್‌. 1838 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು-1) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 492 ಸೆಅಸೆ 2006, ಬೆಂಗಳೂರು, ದಿನಾಂಕ: 29ನೇ ಸೆಪ್ಟೆಂಬರ್‌ 2006 
ಶ್ರೀ ಮೊಹ್ಮದ್‌ ಮೊಜ್ಲಿನ್‌, ಐ.ಎ.ಎಸ್‌. ಜಿಲ್ಲಾಧಿಕಾರಿಗಳು, ಬಿಜಾಪುರ ಜಿಲ್ಲೆ, ಬಿಜಾಪುರ ರವರಿಗೆ, ದಿನಾಂಕ: 29.9.2006 ರಿಂದ 
8.10.2006 ರವರೆವಿಗೆ (ಉದಿಸೇ) 10 ದಿನಗಳ ಗಳಿಕೆ ರಜೆಯನ್ನು ಮಂಜೂರು ಮಾಡಲಾಗಿದೆ. 
ಶ್ರೀ ಮೊಹ್ಮದ್‌ ಮೊಹ್ಲಿನ್‌, ಐ.ಎ.ಎಸ್‌. ರವರ ರಜಾ ಅವಧಿಯಲ್ಲಿ ಜಿಲ್ಲಾಧಿಕಾರಿಗಳು, ಬಾಗಲಕೋಟೆ ಜಿಲ್ಲೆ, ಬಾಗಲಕೋಟೆ ಇವರನ್ನು 
ಜಿಲ್ಲಾಧಿಕಾರಿಗಳು, ಬಿಜಾಪುರ ಜಿಲ್ಲೆ, ಬಿಜಾಪುರ ಈ ಹುದ್ದೆಯ ಅಧಿಕ ಪ್ರಭಾರದಲ್ಲಿಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಸುಧಾಕರ ಶೆಟ್ಟಿ 
ಪಿ.ಆರ್‌. 1839 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು-1) 


೬೩೦ ಕರ್ನಾಟಕ ರಾಜ್ಯಹತ್ರ, ಗುರುವಾರ ನವೆಂಬರ್‌ ೨, ೨೦೦೬ ಭಾಗ - ೨ 





PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 391 SAS 2005, Bangalore, Dated: 30th September 2006 
Dr. Malati Das., IAS (KN 70), Additional Chief Secretary to Government, Bangalore is transferred 
and posted until further orders as Chief Secretary to Government of Karnataka, Bangalore with effect from 
30.09.2006 (afternoon) vice Shri B.K.Das, IAS, retiring from service on superannuation. 
By Order and in the name of the Governor of Karnataka, 
K. SUDHAKARA SHETTY 
PR- 1840 Under Secretary to Government, 
Department of Personnel and Administrative Reforms (Services-1). 
ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ನಅಇ 153 ಟಿಎಂಇ 2006, ಬೆಂಗಳೂರು, ದಿನಾಂಕ: 20ನೇ ಸೆಪ್ಟೆಂಬರ್‌ 2006 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು-2) ಇವರ ಅಧಿಸೂಚನೆ ಸಂಖ್ಯೆ: ಸಿಆಸುಇ 177 ಆಸೇವ 2006, ದಿನಾಂಕ: 
18.9.2006 ರಲ್ಲಿ ಶ್ರೀ ಡಿ.ಹೆಚ್‌. ಪಾಂಡುರಂಗನ್‌, ಕರ್ನಾಟಕ ಆಡಳಿತ ಸೇವೆಯ (ಕಿರಿಯ ಶ್ರೇಣಿ) ವೃಂದಕ್ಕೆ ಸೇರಿದ ಅಧಿಕಾರಿ ಹಾಲಿ ಜಿಲ್ಲಾ 
ಅಧಿಕಾರಿ, ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಇಲಾಖೆ, ದಾವಣಗೆರೆ ಇವರ ಸೇವೆಯನ್ನು ಯೋಜನಾ ನಿರ್ದೇಶಕರು, ಜಿಲ್ಲಾ ನಗರಾಭಿವೃದ್ದಿ 
ಕೋಶ, ದಾವಣಗೆರೆ ಇಲ್ಲಿಗೆ ನೇಮಿಸಲು ನಗರಾಭಿವೃದ್ದಿ ಇಲಾಖೆಯ ವಶಕ್ಕೆ ನೀಡಲಾಗಿದ್ದು, ಅದರಂತೆ ಸದರಿ ಅಧಿಕಾರಿಯನ್ನು, ತಕ್ಷಣದಿಂದ ಜಾರಿಗೆ 
ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ಸಾರ್ವಜನಿಕ ಹಾಗೂ ಆಡಳಿತಾತಕ್ರ ಹಿತದೃಷ್ಟಿಯಿಂದ ಯೋಜನಾ ನಿರ್ದೇಶಕರು, ಜಿಲ್ಲಾ ನಗರಾಭಿವೃದ್ಧಿ 
ಕೋಶ ದಾವಣಗೆರೆ ಇಲ್ಲಿಗೆ ಸ್ಥಳನಿಯುಕ್ತಿಗೊಳಿಸಿ ನೇಮಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಜಿ. ವಾಲಿ 
ಪಿ.ಆರ್‌. 1841 ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. 
HIGH COURT OF KARNATAKA 
NOTIFICATION 
No. GOB(1)2/2006, Bangalore, Dated: 20th September 2006 
PART-A 
The following transfer and posting of officers of Judicial Department in the cadre of Civil Judges 
(Sr.Dn.) are ordered in the interest of public service, to take effect immediately:- 
































Sl. | Name of the Officer | Present Charge Charge to which Posted 

No. | Sriyuths/Smts. 

01 | Sri Narayana, Civil Judge || Addl. Civil Judge (Sr.Dn.), Gulbarga. 
(Sr.Dn.), Aland. (Vice Sri. Muralidhara Pai. B-transferred) 

02 | Sri Muralidhara Pai | Il Addl. Civil Civil Judge (Sr.Dn.) & JMFC., Turuvekere. 

B., Judge (Sr.Dn.), (w.e.f., 23.9.2006) Newly created Court under 

Gulbarga. G.0.No.LAW 129 LCE 2006, Dated: 18.9.2006. 

03 | Sri RaviN.M., || Addl. Civil Civil Judge (Sr.Dn.) & JMFC., Gubbi. 
Judge (Sr.Dn.), (w.e.f., 23.9.2006) Newly created Court under G.0.No. 
Chitradurga. LAW 47 LCE 2004 (Part-1) Dated: 20.07.2006 

PART-B 


Smt. B.S. Rekha, Prl. Civil Judge (Jr.Dn.) & JMFC, Arasikere, is promoted to officiate as Civil 
Judges (Senior Division) and posted to work as Il Addl. Civil Judge (Sr.Dn.), Chitradurga (Vice Sri Ravi, 
N.M. - Transferred), in the interest of public service, to take effect immediately:- 

PART-C 

The Presiding Officer of the Court of || Addl. Civil Judge (Sr.Dn.), Gulbarga, is concurrently 
appointed as the Presiding Officer of the Court of Civil Judge (Sr.Dn.), Aland, with a direction to itinerate 
the said court for two days in a week, with immediate effect and until further Orders. 

By Order of the High Cour, 
PR-1842 A.S. PACHHAPURE 
Registrar General 


ಭಾಗ - ೨ ಕರ್ನಾಟಕ ರಾಜ್ಯಹತ್ರ, ಗುರುವಾರ ನವೆಂಬರ್‌ ೨, ೨೦೦೬ ೬೩೧ 





HIGH COURT OF KARNATAKA 
NOTIFICATION 
No. GOB(1)1/2006, Bangalore, Dated: 22nd September 2006 
The Presiding Officer of the Fast Track Court-ll, Mandya, is concurrently appointed as the 
Presiding Officer of the Fast Track Court-IV, Mandya (Vacant Court), with immediate effect and until 
further orders. 
By Order of the High Cour, 
PR-1843 A.S. PACHHAPURE 
Registrar General 
ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಇ 256 ಎಎಡಿಎಸ್‌ 2005, ಬೆಂಗಳೂರು, ದಿನಾಂಕ: 26ನೇ ಸೆಪ್ಟೆಂಬರ್‌ 2006 
ಶ್ರೀಮತಿ ಲತಾ ನಾಮಣ್ಣ, ಪತ್ರಾಂಕಿತ ಬೋಧಕರು, ಜಿಲ್ಲಾ ತರಬೇತಿ ಸಂಸ್ಥೆ, ಧಾರವಾಡ, ಇವರಿಗೆ ಕರ್ನಾಟಕ ಸಿವಿಲ್‌ ಸೇವಾ ನಿಯಮ 
285 (1)(ಎ)ರ ಅನ್ವಯ ತಕ್ಷಣದಿಂದ ಜಾರಿಗೆ ಬರುವಂತೆ ಸರ್ಕಾರಿ ಸೇವೆಯಿಂದ ಸ್ವಇಚ್ಛಾ ನಿವೃತ್ತಿ ಹೊಂದಲು ಅನುಮತಿ ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌. ಶ್ರೀಮತಿ ಚಂದ್ರಶೇಖರ 
ಪಿ.ಆರ್‌. 1844 ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ನೇವೆಗಳ-3). 
PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 419 SAS 2006, Bangalore, Dated: 30th September 2006 
Shri Nilaya Mitash, IAS (KN 91), Additional Secretary to Government, (Municipal Reforms Cell), 
Urban Development Department, Bangalore is transferred with immediate effect and posted until further 
orders as Deputy Commissioner, Chickmagalur District vice Dr. V.Chandrashekar, IAS proceeded on 
training. 
By Order and in the name of the Governor of Karnataka, 
K. SUDHAKARA SHETTY 
PR- 1845 Under Secretary to Government, 
Department of Personnel and Administrative Reforms (Services-1). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 310 ಸಅರ 2006, ಬೆಂಗಳೂರು, ದಿನಾಂಕ: 3ನೇ ಅಕ್ಟೋಬರ್‌ 2006 
ಶ್ರೀ ಶರಣಪ್ಪ, ಆಪ್ತ ಕಾರ್ಯದರ್ಶಿ ಗ್ರೇಡ್‌-2, ಸಚಿವ ಸಂಪುಟ ಶಾಖೆ ಅವರಿಗೆ ದಿನಾಂಕ: 27.9.2006 ರಿಂದ 13.10.2006 ರವರೆಗೆ 17 
ದಿನಗಳ ಗಳಿಕೆ ರಜೆಯನ್ನು ಮಂಜೂರು ಮಾಡಲಾಗಿದೆ. ರಜೆಯು ಮುಗಿದ ನಂತರ ಅಧಿಕಾರಿಯವರನ್ನು ಅದೇ ಹುದ್ದೆಯಲ್ಲಿ ಮುಂದುವರೆಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌. 1846 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು-2) 
PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 500 SAS 2006, Bangalore, Dated: 3rd October 2006 
Sri A.K. Agarwal, IAS (KN-70) Additional Chief Secretary and Development Commissioner, 
Bangalore is transferred with immediate effect and posted until further orders as Additional Chief 
Secretary to Government, Bangalore in the existing vacancy. 
Sri P.B. Mahishi, IAS (KN-72) Additional Chief Secretary and Principal Secretary to Government, 
Public Works Department, Bangalore is transferred with immediate effect and posted until further orders 
as Additional Chief Secretary & Development Commissioner, Bangalore vice Sri A.K. Agarwal, IAS, 
transferred. 
Sri P.B. Mahishi is also placed in additional charge of the post of Principal Secretary to 
Government, Public Works Department, Bangalore, until further orders. 
By Order and in the name of the Governor of Karnataka, 
K. SUDHAKARA SHETTY 
PR- 1847 Under Secretary to Government, 
Department of Personnel and Administrative Reforms (Services-1). 


೬೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨, ೨೦೦೬ ಭಾಗ - ೨ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 367 ಸಅಸೇ 2006, ಬೆಂಗಳೂರು, ದಿನಾಂಕ: 3ನೇ ಅಕ್ಟೋಬರ್‌ 2006 

ಕರ್ನಾಟಕ ಸರ್ಕಾರ ಸಚಿವಾಲಯ ಸೇವೆಗೆ ಸೇರಿದ ಶ್ರೀ ಕೆ.ಜಿ.ಅನಂತ್‌, ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು ಆಡಳಿತ 
ಸುಧಾರಣೆ ಇಲಾಖೆ (ಲೆಕ್ಕಪತ್ರ-1) ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕರ್ನಾಟಕ ರಾಜ್ಯಪಾಲರ 
ಸಚಿವಾಲಯದಲ್ಲಿ ಖಾಲಿ ಇರುವ ಅಧೀನ ಕಾರ್ಯದರ್ಶಿ (ಆಡಳಿತ) ಹುದ್ದೆಗೆ ನಿಯೋಜನೆ ಮೇರೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಚ್‌.ಆರ್‌. ನಾಗೇಂದ್ರ 
ಪಿ.ಆರ್‌. 1848 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು-2) 
PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 295 SAS 2005, Bangalore, Dated: 3rd October 2006 

Shri Dilip Rau, IAS (KN-72), Principal Secretary to Government, Energy Department, Bangalore is 
promoted to officiate in the Above Supertime Scale of IAS carrying the pay scale of Rs.26,000/- (fixed) 
with immediate effect and he is continued until further orders as Additional Chief Secretary and Principal 
Secretary to Government, Energy Department, Bangalore in the upgraded post. 

Government declare under Rule 9 of IAS (Pay) Rules, 1954, that the post of Additional Chief 
Secretary and Principal Secretary to Government, Energy Department, Bangalore is equivalent in status 
and responsibilities to the cadre post of Additional Chief Secretary to Government, Bangalore in the 
Above Supertime Scale of IAS as included in the Schedule Ill-A to the said Rules. 

By Order and in the name of the Governor of Karnataka, 
K. SUDHAKARA SHETTY 
PR-1849 Under Secretary to Government, 
Department of Personnel and Administrative Reforms (Services-1). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 420 ಸಅಸೇ 2006, ಬೆಂಗಳೂರು, ದಿನಾಂಕ: 5ನೇ ಅಕ್ಟೋಬರ್‌ 2006 

ಕರ್ನಾಟಕ ಸರ್ಕಾರ ಸಚಿವಾಲಯದ ಸೇವೆಗೆ ಸೇರಿದ ಹಾಗೂ ಸಿ.ಆ.ಸು.ಇಲಾಖೆಯಲ್ಲಿ ನೇಮಕಾತಿ ನಿರೀಕ್ಷಣೆಯಲ್ಲಿರುವ ಶ್ರೀ ರಮೇಶ್‌ ಕೆ. 
ಜಾಗೀರ್‌ದಾರ್‌, ಸರ್ಕಾರದ ಅಧೀನ ಕಾರ್ಯದರ್ಶಿ ಇವರನ್ನು ಲೋಕೋಪಯೋಗಿ ಇಲಾಖೆಯಲ್ಲಿ ಶ್ರೀ ಎಂ.ಕೆ. ನರಸಿಂಹಲು, ಸರ್ಕಾರದ ಅಧೀನ 
ಕಾರ್ಯದರ್ಶಿ (ಕಟ್ಟಡಗಳು) ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ವರ್ಗಾಯಿಸಿ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ರಘುರಾಮ ಭಂಡಾರಿ 
ಪಿ.ಆರ್‌. 1850 ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ್ರಭಾರ), 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು-2) 
ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಮಾತಂಇ 80 ಇತರೆ 2006, ಬೆಂಗಳೂರು, ದಿನಾಂಕ: 6ನೇ ಅಕ್ಟೋಬರ್‌ 2006 

ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ಜೈವಿಕ ತಂತ್ರಜ್ಞಾನ ಇಲಾಖೆಯ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಭಾಗದ ಸರ್ಕಾರದ ಉಪ 
ಕಾರ್ಯದರ್ಶಿ, ಇವರನ್ನು ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಸಾರ್ವಜನಿಕ ಕುಂದುಕೊರತೆ 
ಅರ್ಜಿಗಳ ವಿಲೇವಾರಿ ಅಧಿಕಾರಿಗಳನ್ನಾಗಿ ತಕ್ಷಣ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಟಿ.ಬಿ. ರೇಣುಕಾಪ್ರಸಾದ್‌ 
ಪಿ.ಆರ್‌. 1851 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ. 
HIGH COURT OF KARNATAKA 
NOTIFICATION 
GOB(I) 1/2006, Bangalore, Dated: 26th September 2006 

The Presiding Officer of the Fast Track Court-l, Hassan, is concurrently appointed as the 
Presiding Officer of the Fast Track Court-ll, Hassan (Vacant Court), with immediate effect and until further 
orders. 

By Order of the High Court, 
PR-1852 A.S. PACHHAPURE 
Registrar General. 


